KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಮಾರ್ಚ್‌ ೨, ೨೦೦೬ (ಫಾಲ್ಗುಣ ೧೧, ಶಕ ವರ್ಷ ೧೯೨೨) ಸಂಚಿಕೆ ೯ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ:ಎಸ್‌ಎಕ್ಯೂಎಸ್‌ಆರ್‌ 169/05-06, ದಿನಾಂಕ: 16ನೇ ಜನವರಿ 2006 
ಭೂಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯ್ದೆ 1894) ರಂತೆ ವಿಧಿ 4(1) ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌:146/05-06 
ದಿನಾಂಕ: 10ನೇ ಅಕ್ಟೋಬರ್‌ 2005 ರಂತೆ, ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರುರವರು ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು 
ದಿನಾಂಕ: 3.11.2005 ರ ಕರ್ನಾಟಕ ರಾಜ್ಯ ಪತ್ರದ ಭಾಗ 06 ರಲ್ಲಿ ಪುಟ ಸಂಖ್ಯೆ: 813 ಮತ್ತು 814 ರಲ್ಲಿ ಪ್ರಕಟವಾಗಿದ್ದು, ಸದರಿ ಅಧಿಸೂಚನೆಯಲ್ಲಿ 


ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 





























ಅನುಸೂಚಿ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿ ಮಾಡಿರುವುದು 
01 ತಾಲ್ಲೂಕು: ಕೊರಟಗೆರೆ ತಾಲ್ಲೂಕು: ಪಾವಗಡ 
02 ಹೋಬಳಿ: ಕಸಬಾ ಹೋಬಳಿ: ವೈ.ಎನ್‌ ಹೊಸಕೋಟೆ 
03 ಗ್ರಾಮ: ಕೊರಟಗೆರೆ ಗ್ರಾಮ: ಬೂದಿಬೆಟ್ಟಮತ್ತು ರಾಚಮಾರನಹಳ್ಳಿ 
ಎಸ್‌. ಆರ್‌. ಉಮಾಶಂಕರ್‌ 
ಪಿ.ಆರ್‌. 55 ಜಿಲ್ಲಾಧಿಕಾರಿಗಳು, 


ತುಮಕೂರು ಜಿಲ್ಲೆ, ತುಮಕೂರು. 


(೧೦೫) 


೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 17ನೇ ಪ್ರಕರಣದನ್ವಯ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ : ಕಂಇ:11:ಭೂಸ್ವಾತು:2005, ದಿನಾಂಕ: 3ನೇ ಫೆಬ್ರವರಿ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಘನ ತ್ಯಾಜ್ಯ ವಸ್ತುಗಳ ವಿಲೇವಾರಿಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನ ಕಾಯ್ದೆ 1894 ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ:ಎಸ್‌ಆರ್‌: 73/04-05 ದಿನಾಂಕ:5.11.2004 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಕಾಯ್ದೆ 33:1991 
ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894 ರ (1) 5ಎ ಪ್ರಕರಣದ ()ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು 
ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು 
ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು 
ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು ಮಧುಗಿರಿ ಉಪ ವಿಭಾಗ, ಮಧುಗಿರಿರವರ ಕಛೇರಿಯಲ್ಲಿ ಇಡಲಾಗಿದೆ. 















































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ಪಾವಗಡ ಹೋಬಳಿ : ಕಸಬಾ ಗ್ರಾಮ : ಕಣಿವೇನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ ಚೆಕ್ಕುಬಂದಿ 
ಸಂ. ಎ ಗುಂ ರೂಪೈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 | ಲಕ್ಷ್ಮೀನಾರಾಯಣಪ್ಪ ಬಿನ್‌ ಉಗ್ರಪ್ಪ, ಲಕ್ಷ್ಮೀನಾರಾಯಣಪ್ಪ 51 ಖುಷ್ಕಿ 10-27 3-21 ಸ.ನಂ. 5/2 ಸ.ನಂ.131 | ಪಾವಗಡ ಗ್ರಾಮದ | ಸ.ನಂ. 5/2 
ಶ್ರೀನಿವಾಸ ಬಿನ್‌ ಉಗ್ರಪ್ಪ, ಕರಿಯಮ್ಮ ಕೋಂ | ಶ್ರೀನಿವಾಸ ಕರಿಯಮ್ಮ ಜುಂಲಾ 10-27 ಗಡಿ ಸ.ನಂ. 320 
ಉಗ್ರಪ್ಪ ಮತ್ತು 19 
ಖರಾಬು 0-03 


ಒಟ್ಟು ಜುಂಲಾ 10-30 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 50 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂಸ್ವಾಧೀನ ಕಾಯಿದೆಯ ಪ್ರಕರಣ 48(1)ರ ಮೇರೆಗಿನ ರದ್ದಿಯಾತಿ ಅಧಿಸೂಚನೆ 
ಕ್ರಮಾಂಕ : ಆರ್‌(3) ಎಲ್‌ಎಕ್ಕೂ.ಎಸ್‌ಆರ್‌ 1:2005-06, ದಿನಾಂಕ: 17ನೇ ಡಿಸೆಂಬರ್‌ 2005 
1991ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 33 ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894 ರ 1) ರ 4ನೇ ಪ್ರಕರಣದ (1ನೇ ಉಪ 
ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರಕ್ಕೆ ಮುಂದೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನುಗಳ ಭೂ ಸ್ವಾಧೀನ ಬಗ್ಗೆ ಹೊರಡಿಸಿರುವ ಕ್ರಮಾಂಕ: ಆರ್‌ (3) ಎಲ್‌ಎಕ್ಯೂ.ಎಸ್‌ಆರ್‌.1:2005-06 ದಿನಾಂಕ: 
13.6.05ರ ಅಧಿಸೂಚನೆಯು ದಿನಾಂಕ: 30.6.05ರ ಕರ್ನಾಟಕ ರಾಜ್ಯಪತ್ರದ ಭಾಗ ಸಂಖ್ಯೆ: 6 ರಲ್ಲಿನ ಪುಟ ಸಂಖ್ಯೆ 343 ರಿಂದ 344 ರಲ್ಲಿ ಪ್ರಕಟವಾಗಿರುತ್ತದೆ. ಜಂಟಿ ಅಳತೆ ತಃಖ್ರೆಯ ರೀತ್ಕಾ ಸದರಿ ಜವೀನುಗಳು 
ಕೊಲ್ಲಿ ಬಚ್ಚಲು ಹಳ್ಳದ ಹೊಸಕೆರೆ ಹಿನ್ನೀರಿನಲ್ಲಿ ಮುಳುಗಡೆಯಾಗದೇ ಇರುವುದರಿಂದ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 48ರ ಉಪ ಪ್ರಕರಣ (1) ರಂತೆ ಈ ಕೆಳಕಂಡ ಜಮೀನುಗಳ ಭೂ ಸ್ವಾಧೀನ 
ನಡವಳಿಕೆಯನ್ನು ಈ ಮೂಲಕ ಕೈ ಬಿಡಲಾಗಿದೆ. 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ 















































೧೦೭ 
ಅನುಸೂಚಿ 
ಜಿಲ್ಲೆ : ಶಿವಮೊಗ್ಗ ತಾಲ್ಲೂಕು : ಶಿವಮೊಗ್ಗ ಹೋಬಳಿ : ಕುಂಸಿ ಗ್ರಾಮ : ಕುಣಿ ಹೊಸೂರು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 ಷಣ್ಮುಖಪ್ಪ ಬಿನ್‌ ನಾಗಪ್ಪ ಗೌಡ ಸಂತ 43 ತರಿ 43ರ 47 47 47,43 1-29 10-85 
ಖುಷಿ ಉಳಿಕೆ 2-24 1-90 
2. | ಮಲ್ಲಪ್ಪ, ದಾನಪ್ಪ ಬಿನ್‌ ಶಾಂತವೀರಪ್ಪಗೌಡ ಸ್ವಂತ 48 ಖುಷ್ಕಿ 48ರ 48ರ 48ರ 46,47 1-00 3-55 
ಉಳಿಕೆ ಉಳಿಕೆ ಉಳಿಕೆ 
(ಒಟ್ಟು ಐದು ಎಕರೆ ಹದಿಮೂರು ಗುಂಟೆ ಮಾತ್ರ) ಒಟ್ಟು 5-13 
ಪಿ.ಆರ್‌. 53 














ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 17 ನೇ ಪ್ರಕರಣದ ಅನ್ವಯ 4 (1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂಎಸ್‌ಆರ್‌: 167/ 05-06 ದಿನಾಂಕ: 3ನೇ ಜನವರಿ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಉದ್ದೇಶಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಗೆ ಕಂಡು 
ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991 ರ ಅನ್ಹಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1) ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ 


ತುಮಕೂರು ಜಿಲ್ಲೆ ತುಮಕೂರು ರವರು ಅಧಿನಿಯಮದ 4(2)ನೇ 


ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಕಾವೇರಿ ನೀರಾವರಿ ನಿಗಮದ ಭೂಸ್ವಾಧೀನ ಪ್ರಕರಣಗಳಲ್ಲಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17 ನೇ ಪ್ರಕರಣದ (4) ನೇ ಉಪ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಪತ್ರ ನಂಬರ್‌ ಕಂಇ 13 ಎಕ್ಕೂಡಬ್ಲ್ಯೂ 2004 ದಿನಾಂಕ: 17.6.2004 ರಂತೆ ಅನುಮತಿ ನೀಡಿರುತ್ತದೆ. ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ 
ಸದರಿ ಅಧಿನಿಯಮದ 5-ಎ ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದಲ್ಲ ಎಂಬುದಾಗಿ ನಿರ್ದೆಶಿಸಿರುತ್ತದೆ. 


ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 


ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ 


ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ 


ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ 
ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ («7 ನೇ ಖಂಡದ ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದು ಕೊಳ್ಳಬಾರದು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಟೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 
ಅನುಸೂಚಿ 












































ಜಿಲ್ಲೆ : ತುಮಕೂರು ತಾಲ್ಲೂಕು : ತುರುವೇಕೆರೆ ಹೋಬಳಿ : ಕಸಬಾ, ದಂಡಿನಶಿವರ, ಮಾಯಸಂದ್ರ ಗ್ರಾಮ : ಬೊಮ್ಮೇನಹಳ್ಳಿ, ತಾಳಕೆರೆ, 
ಕಳ್ಳನಕೆರೆ, ವಡೇರಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 1 
ಹೋಬಳಿ: ಮಾಯಸಂದ್ರ 1 .ಗ್ರಾಮ : ಬೊಮ್ಮೇನಹಳ್ಳಿ 
1. | ಸಂಜೀವಯ್ಯ ಕೋಂ ಹನುಮಂತ ರಾಯಪ್ಪ ಸಂಜೀವಯ್ಯ 34:1 ಖುಷ್ಕಿ ಉಳಿಕೆ ಉಳಿಕೆ 149:1 39:2 0-05 0-17 










































































೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೬ 
1 2 3 4 6 7 8 9 10 11 
2. | ಹೊಸೂರಮ್ಮ ಕೋಂ ಗೋವಿಂದಯ್ಯ ಹೊಸೂರಮ್ಮ 34:2 ಉಳಿಕೆ ಉಳಿಕೆ 34:1 34:3 0-05 1, 0-18 
3. | ವೀರಸಂಗಪ್ಪ ಬಿನ್‌ ನಂಜಪ್ಪ ವೀರಸಂಗಪ್ಪ 34:3 ಉಳಿಕೆ ಉಳಿಕೆ 34:4 34:2 0-03 0-11 
4. | ರೇಣುಕಪ್ಪ ಬಿನ್‌ ಮಾದಪ್ಪ ಶಿವರುದ್ರಪ್ಪ ಬಿನ್‌ ರೇಣುಕಪ್ಪ, ಶಿವರುದ್ರಪ್ಪ, ಪುಟ್ಟರೇವಯ್ಯ, 34:4 ಉಳಿಕೆ ಉಳಿಕೆ 34:3 143 0-05 0-17 

ಮಾದಪ್ಪ ಕೃಷ್ಣಪ್ಪ ಬಿನ್‌ ಮೂಡ್ಡಯ್ಯ ಜಯಮ್ಮ | ಕೃಷ್ಣಪ್ಪ ಜಯಮ್ಮ 
ಕೋಂ ಲೇ ರಾಮಣ್ಣ 
5. | ಮೈಲಾರಯ್ಯ ಬಿನ್‌ ಲಿಂಗಯ್ಯ ಮಲ್ಲಯ್ಯ ಬಿನ್‌ | ಮೈಲಾರಯ್ಯ ಮಲ್ಲಯ್ಯ 64:1 ಉಳಿಕೆ ಉಳಿಕೆ 143 65 0-04 0-14 
ಲಿಂಗಯ್ಯ 
6. | ಸಂಜೀವಯ್ಯ, ತಿರುಮಲಮ್ಮ ,ಟಿ.ಎಸ್‌. ಸಂಜೀವಯ್ಯ ತಿರುಮಲಮ್ಮ ಟಿ.ಎಸ್‌. 64:3 ಉಳಿಕೆ 65 64:1 ಉಳಿಕೆ 0-04 0-14 
ಕೃಷ್ಣಮೂರ್ತಿ ಬಿನ್‌ ಸಂಜೀವರಾಯಪ್ಪ, ಕೃಷ್ಣಮೂರ್ತಿ ಭೀಮಣ್ಣ ಟಿ.ಎಸ್‌. 
ಭೀಮಣ್ಣ ಬಿನ್‌ ಸಂಜೀವರಾಯಪ್ಪ, ಟಿ.ಎಸ್‌. ಹನುಮರಾಯಪ್ಪ ಲಕ್ಷಿ ದೇವಮ್ಮ 
ಹನುಮರಾಯಪ್ಪ ಬಿನ್‌ ಸಂಜೀವರಾಯಪ್ಪ ರಾಮಣ್ಣ 
ಲಕ್ಷ್ಮೀ ದೇವಮ್ಮ ತಂದೆ ವೆಂಕಟರಾಯಪ್ಪ 
ರಾಮಣ್ಣ 
7. | ಸಂಜೀವಮ್ಯ ತಿರುಮಲಮ್ಮ ಟಿ ಎಸ್‌. ಸಂಜೀವಮ್ಮ ರಾಮಣ್ಣ ತಿರುಮಲಮ್ಮ 65 64:3 ಉಳಿಕೆ 64:1 83 0-16 0-35 
ಕೃಷ್ಣಮೂರ್ತಿ ಬಿನ್‌ ಸಂಜೀವರಾಯಪ್ಪ, ಟಿ ಎಸ್‌. ಕೃಷ್ಣಮೂರ್ತಿ ಟಿ.ಎಸ್‌. 
ಭೀಮಣ್ಣ ಬಿನ್‌ ಸಂಜೀವರಾಯಪ್ಪ, ಟಿ.ಎಸ್‌. ಹನುಮರಾಯಪ್ಪ, ಭೀಮಣ್ಣ, ಲಕ್ಷ್ಮೀ 
ಹನುಮರಾಯಪ್ಪ, ಬಿನ್‌ ಸಂಜೀವರಾಯಪ್ಪ, ದೇವಮ್ಮ 
ಲಕ್ಷ್ಮೀ ದೇವಮ್ಮ ತಂದೆ ವೆಂಕಟರಮಣಪ್ಪ 
ರಾಮಣ್ಣ 
8. | ಟಿ.ವಿ. ನಾರಾಯಣಪ್ಪ ಬಿನ್‌ ವೆಂಕಟಯ್ಯ, ವೆಂಕಟಯ್ಯ, ಟಿ.ವಿ. ನಾರಾಯಣಪ್ಪ 149:1 ಉಳಿಕೆ 149:2 150 34:1 0-06 0-20 
ಕೃಷ್ಣಪ್ಪ ಬಿನ್‌ ಮೂಡ್ಡಯ್ಯ, ನಿಂಗಮ್ಮ ಕೋಂ ಕೃಷ್ಣಪ್ಪ, ನಿಂಗಮ್ಮ ಗಂಗಮ್ಮ ಜಯಮ್ಮ 
ಗೋವಿಂದಯ್ಯ, ಗಂಗಮ್ಮಕೆ ಕೋಂ ಶಿವಣ್ಣ, 
ಜಯಮ್ಮ ಕೋಂ ರಾಮಣ್ಣ, ಟಿ.ವಿ. 
ನಾರಾಯಣಪ್ಪ ಬಿನ್‌ ವೆಂಕಟಪ್ಪ 
9. | ಪರಮೇಶ್ವರಯ್ಯ ಬಿನ್‌ ಬಸವಯ್ಯ ಪರಮೇಶ್ವರಯ್ಯ 149:2 149:1 ಉಳಿಕೆ 150 34:1 0-04 0-14 
10. | ಹನುಮಂತಯ್ಯ ಬಿನ್‌ ತಿರುಮಲಯ್ಯ, ರಾಮಣ್ಣ | ಹನುಮಂತಯ್ಯ, ರಾಮಣ್ಣ ಕೃಷ್ಣಪ್ಪ, 150 ಉಳಿಕೆ ಉಳಿಕೆ 151:1 149:2 0-08 1, 0-30 
ಬಿನ್‌ ಹನುಮಯ್ಯ ಕೃಷ್ಣಪ್ಪ ಬಿನ್‌ ಹನುಮಯ್ಯ, | ಪುಟ್ಟಸ್ತಾಮಿ, 
ಪುಟ್ಟಸ್ವಾಮಿ ಬಿನ್‌ ಹನುಮಯ್ಯ 
11. | ವತ್ಸಲ ಕೋಂ ಹುಚ್ಚೇಗೌಡ ರಾಮಣ್ಣ ಬಿನ್‌ ವತ್ಸಲ, ರಾಮಣ್ಣ ರಾಮಣ್ಣ ಕೃಷ್ಣಪ್ಪ, 151:1 151:1 ಉಳಿಕೆ 151:2 150 0-04 0-14 
ಹನುಮಯ್ಯ ಕೃಷ್ಣಪ್ಪ ಬಿನ್‌ ಹನುಮಯ್ಯ ಪುಟ್ಟಸ್ವಾಮಿ, 
ಪುಟ್ಟಸ್ವಾಮಿ ಬಿನ್‌ ಹನುಮಯ್ಯ, 
12. | ಬಿ.ಕೆ. ಬಸವರಾಜು ಬಿನ್‌ ಕಪನಯ್ಯ ಬಿ.ಕೆ. ಬಸವರಾಜು 151:2 ಉಳಿಕೆ ಉಳಿಕೆ 33 150 0-09 0-32 




























































































ಭಾಗ - ೬ ಕರ್ನಾಟಕ ರಾಜ್ಕಹತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೦೯ 
1 2 3 4 6 7 8 9 10 11 
13. | ಹನುಮಯ್ಯ ಬಿನ್‌ ನಿಂಗಪ್ಪ ಲಕ್ಕಣ್ಣ, ಬಿನ್‌ ಹನುಮಯ್ಯ, ಲಕ್ಕಣ್ಣ, ಮಹಲಿಂಗಯ್ಯ 162 35 33 ಉಳಿಕೆ ಉಳಿಕೆ 0-08 0-28 

ನಿಂಗಪ್ಪ, ಧನಲಕ್ಷ ಮ್ಮ ಕೋಂ ಲಕ್ಕಣ್ಣ ಧನಲಕ್ಷ ಮ್ಮ ಮಂಜುನಾಥ, 
ಮಂಜುನಾಥ ಮೈ:ಗಾ:ಧನಲಕ್ಷ್ಮ ಮ್ಮ ಮಾರುತಿಕುಮಾರ್‌ 
ಮಹಲಿಂಗಯ್ಯ ಬಿನ್‌ ಲಿಂಗಪ್ಪ 
ಒಟ್ಟು 2-02 2-60 
ಹೋಬಳಿ:ಕಸಬಾ 2.ಗ್ರಾಮ:ತಾಳಕೆರೆ 
14. ರಂಗಯ್ಯ ಬಿನ್‌ ತಿಮ್ಮಯ್ಯ ರಂಗಯ್ಯ 21:1 21:1 21:1 43:8ಬಿ 21:2 0-01 0-04 
15. ರಂಗಯ್ಯ ಬಿನ್‌ ತಿಮ್ಮಯ್ಯ ರಂಗಯ್ಯ 21:2 21:2 21:2 21:1 21:2 0-01 0-04. 
16. | ಶಿವನಂಜನ್‌ ಬಿನ್‌ ಬಸವಯ್ಯ ಶಿವನಂಜನ್‌ 21:3ಬಿ 21:3ಬಿ 21:3ಬಿ 21:2 21:4 0-02 0-08 
17. | ವಂಭಾಳಮ್ಮ ಕೋಂ ಮರಿಲಿಂಗಯ್ಯ, ವಂಭಾಳಮ್ಮ ಶಿವಣ್ಣ ಎನ್‌. ಬಿ. 21:4 21:4 21:4 21:3ಬಿ 22 0-03 0-12 
ಕೆಂಪರಂಗಯ್ಯ ಬಿನ್‌ ಬೈರಪ್ಪ, ಶಿವಣ್ಣ ಬಿನ್‌ ಸಿದ್ದಲಿಂಗಪ್ಪ 
ಭೈರಪ್ಪ, ಸಿದ್ದಲಿಂಗಪ್ಪ 
18. | ಲಿಂಗ ಬಿನ್‌ ಬಸವ, ಅಂದಾನಯ್ಯ, ಅಂದಾನಯ್ಯ, ಬೋರೇಗೌಡ, ತಾತಯ್ಯ 22 22 22 21:4 23 0-04 0-16 
ಬೋರಯ್ಯ ಬಿನ್‌ ಬಸವಯ್ಯ ತಾತಯ್ಯ ಬಿನ್‌ 
ಬೋರೇಗೌಡ 
19. | ಕೆಂಪರಂಗಯ್ಯ ಬಿನ್‌ ಬೈರಪ್ಪ ಶಿವಣ್ಣ ಬಿನ್‌ ಕೆಂಪರಂಗಯ್ಯ ಶಿವಣ್ಣ, ಪಿ.ಎಸ್‌. 23 23 23 22 24 0-05 0-20 
ಭೈರಪ್ಪ ಹೊಂಬಾಳಮ್ಮ ಕೋಂ ಮರಿಲಿಂಗಯ್ಯ, | ಲೋಕೇಶ್‌, ಹೊಂಬಾಳಮ್ಮ 
ಪಿ.ಎಸ್‌. ಲೋಕೇಶ್‌ ಬಿನ್‌ ಸಿದ್ದಲಿಂಗಪ್ಪ 
20. | ತಾತಯ್ಯ ಬಿನ್‌ ಬೋರಯ್ಯ ತಾತಯ್ಯ 24 24 24 23 25 0-05 0-20 
21. ಬೆಟ್ಟೇಗೌಡ ಬಿನ್‌ ಹುಚ್ಚಣ್ಣ ಶಿವನಂಜನ್‌ ಬಿನ್‌ ಬೆಟ್ಟೇಗೌಡ ಶಿವನಂಜನ್‌ 43:3 43:1ಬಿ 43:3 57:7 43:3ಎ 0-01 0-04 
ಬಸವಯ್ಯ 
22. | ಜವರಯ್ಯ ಬಿನ್‌ ಬೋರಯ್ಯ ಬೋರೇಗೌಡ ಜವರಯ್ಯ ಬೋರೇಗೌಡ 43:4ಎ 43:4ಎ 43:4ಎ 43:3ಬಿ 43:6 0-01 0-04 
ಬಿನ್‌ ರಂಗಯ್ಯ 
23. ತಾತಯ್ಯ ಬಿನ್‌ ಬೋರಯ್ಯ ತಾತಯ್ಯ 43:4ಬಿ 43:4ಬಿ 43:3 57:6 43:4ಎ 0-01 0-04 
24. | ನಂಜ ಬಿನ್‌ ಬೋರ, ರಂಗೇಗೌಡ ಬಿನ್‌ ಮೇಸ್ತ್ರಿ ಬೋರಯ್ಯ ಬೋರೇಗೌಡ ಗಂಗಾಧರಯ್ಯ 43:6 43:6 43:6 43:4ಎ 43:7 0-01 0-04 
ರಂಗೇಗೌಡ, ಬೈರೇಗೌಡ, ಬೋರೇಗೌಡ ಬಿನ್‌ | ಬಿ. ನಂಜಪ್ಪ, ರಂಗೇಗೌಡ 
ಬೋರೆಗೌಡ, ಗಂಗಾಧರಯ್ಯ ಬಿನ್‌ 
ಬೋರೇಗೌಡ ಬಿ. ನಂಜಪ್ಪ ಬಿನ್‌ ಬೈರೇಗೌಡ 
25. | ಬೆಟ್ಟೇಗೌಡ ಬಿನ್‌ ಹುಚ್ಚೇಗೌಡ ರಂಗೇಗೌಡ ರಂಗೇಗೌಡ ತಾತಯ್ಯ, ಮಹದೇವಯ್ಯ, 43:7ಎ 43:7 43:7 43:6 4:38ಬಿ 0-01 0-04 








ಬಿನ್‌ ಮೇಸ್ತ್ರಿ ರಂಗೇಗೌಡ, ತಾತಯ್ಯ ಬಿನ್‌ 
ಬೋರೇಗೌಡ, 





ಚಿಕ್ಕಮ್ಮ ಶಿವಣ್ಣ 













































































































































































೧೧೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
26. ತಾತಯ್ಯ ಬಿನ್‌ ಬೋರಯ್ಯ ತಾತಯ್ಯ 43:8ಬಿ ಖುಷ್ಕಿ 43:8ಬಿ 43:8ಬಿ 43:7 21:1 0-01 0-04 
27. | ಶಿವಮ್ಮಕೋಂ ಮರಿಬಸವಯ್ಯ ಶಿವಮ್ಮ 56:1 ಖುಷ್ಕಿ 56 57:5ಬಿ 55 57:6 0-03 0-12 
28. | ಚಿಕ್ಕಮ್ಮ ಕೋಂ ಕೃಷ್ಣಪ್ಪ ರಾಜಮ್ಮ ಕೋಂ ಕೃಷ್ಣಪ್ಪ | ಚಿಕ್ಕಮ್ಮರಾಜಮೃ 57:5ಬಿ ಖುಷ್ಕಿ 56 57:5ಬಿ 55 577 0-03 0-12 
29. | ದುರ್ಗಯ್ಯ ಬಿನ್‌ ತಿಮ್ಮಯ್ಯ ನಂಜಯ್ಯ ಬಿನ್‌ ನಂಜಯ್ಯ ಕಂಗಯ್ಯ ಶಿವಲಿಂಗಯ್ಯ 57:6 ಖುಷ್ಕಿ 57:6 57:7 56 43:4ಬಿ 0-01 0-04 

ದುರ್ಗಯ್ಯ ಹನುಮಂತಯ್ಯ ಬಿನ್‌ ಬೋರಯ್ಯ, | ಹನುಮಂತಯ್ಯ ಹುಚ್ಚಪ್ಪ 
ಶಿವಲಿಂಗಯ್ಯ ಬಿನ್‌ ಬೋರಯ್ಯ, ಹುಚ್ಚಪ್ಪ 
ಬಿನ್‌ ಬೋರಯ್ಯ ದುರ್ಗಯ್ಯ ಬಿನ್‌ 
ಬೋರಯ್ಯ 
30. | ಬೋರೇಗೌಡ ಬಿನ್‌ ಬೋರೇಗೌಡ ಬೋರೇಗೌಡ 57:7 ಖುಷ್ಕಿ 57:6 57:7 57:5ಬಿ 43:3 0-01 0-04 
ಒಟ್ಟು 0-35 2-70 
ಹೋಬಳಿ:ಕಸಬಾ 3.ಗ್ರಾಮ:ಕಳ್ಳನಕೆರೆ 
31. | ಗಂಗಾಧರಯ್ಯ ಬಿನ್‌ ಮಹದೇವಯ್ಯ, ಗಂಗಾಧರಯ್ಯ ಮಹದೇವಯ್ಯ, 80:2 ಖುಷ್ಕಿ 80:2 80:2 81 81,82 80:1,82 0-12 0-42 
ಶಿವಬಸವಯ್ಯ ಬಿನ್‌ ನಂಜಪ್ಪ, ನಾಗಣ್ಣ ಬಿನ್‌ 
ನಂಜಪ್ಪ, ಕಲ್ಲಪ್ಪ ಬಿನ್‌ ಬಸವಯ್ಯ 
32. | ನಂಜಪ್ಪ ಬಿನ್‌ ಸಿದ್ದಪ್ಪ ಭೈರಪ್ಪ ಬಿನ್‌ ಸಿದ್ದಪ್ಪ ನಂಜಪ್ಪ ಭೈರಪ್ಪ 85:6 ಖುಷ್ಕಿ 85:6 85:6 84 ಗಡಿ 85:6 0-09 0-36 
33. | ಕಮಲಮ್ಮ ಬಿನ್‌ ಮಾಯಣ್ಣಗೌಡ ಕಮಲಮ್ಮ 75 ಖುಷ್ಕಿ 76 75 75 ರಸ್ತೆ 
34. | ಬಿ. ಬಸವರಾಜು ಬಿನ್‌ ಭೈರಪ್ಪ ಬಿ. ಬಸವರಾಜು 1:6ಎ ಖುಷ್ಕಿ 1:6ಎ 1:ಹಿಎ ಗಡಿ 1:6ಎ, 83 0-18 0-72 
ಒಟ್ಟು 0-39 1-50 
ಹೋಬಳಿ:ದಂಡಿನಶಿವರ 4.ಗ್ರಾಮ:ವಡೇರಹಳ್ಳಿ 
35. | ರಾಮಯ್ಯ ಬಿನ್‌ ಮರಿಯಪ್ಪ ರಾಮಯ್ಯ 29:1 ಖುಷ್ಕಿ 30 29ಉ 29 ಉ 28 0-39 1-34 
29:3 ಖುಷ್ಕಿ 29 ಉ ಉಳಿಕೆ ಉಳಿಕೆ ಉಳಿಕೆ 0-16 0-80 
ಒಟ್ಟು 1-15 2-14 
ಘೋಷ್ಟಾರೆ 
ಗ್ರಾಮ ಖುಷ್ಕಿ | ಭಾಗಾಯ್ತು | ಒಟ್ಟು 
1. | ಬೊಮ್ಮೇನಹಳ್ಳಿ 2-02 - 2-02 
2 ತಾಳಕೆರೆ 0-35 ದ 0-35 
3. ಕಳ್ಳನಕೆರೆ 0-39 = 0-39 
4. | ವಡೇರಹಳ್ಳಿ 1-15 - 1-15 
5-11 ದ 5-11 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 54 ತುಮಕೂರು ಜಿಲ್ಲೆ, ತುಮಕೂರು 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೧೧ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಭೂ ಅರ್ಜನೆ ಅಧಿನಿಯಮ 401 ರ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ಎಲ್‌ಎಕ್ಕೂ ಎಸ್‌ಆರ್‌ 1405-06, ದಿನಾಂಕ: 6ನೇ ಫೆಬ್ರವರಿ 2006 

ಇದರ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಳ್ಳೆಕೆರೆ ತಾಲ್ಲೂಕು ರಾಣಿಕೆರೆ ಪೂರಕ ನಾಲೆ ನಿರ್ಮಾಣದ ಉದ್ದೇಶಕ್ಕೆ ಅಗತ್ಯವಾಗಲಿದೆ ಎಂದು ಕರ್ನಾಟಕ 
ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ ಕರ್ನಾಟಕ ಅಧಿನಿಯಮದ 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಹಿ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894 ರ 1) ರ 4ನೇ ಪ್ರಕರಣದ (1ನೇ 
ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ ಕಲಂ 4(2) ನೆಯ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಅರ್ಜನೆ ಅಧಿಕಾರ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ 3 (ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5 ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ 
ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ , ಚಿತ್ರದುರ್ಗ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ 30 ದಿನಗಳ ಒಳಗಾಗಿ ಕರ್ನಾಟಕ ಅಧಿನಿಯಮ 1991 ರ 33 ರ 
ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ರ 3(ಸಿ) ಪ್ರಕರಣದ ಮೇರೆಗೆ, ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 
ಚಿತ್ರದುರ್ಗ ಉಪವಿಭಾಗ, ಸದರಿ ಚಿತ್ರದುರ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ನಂತರ ಜಿಲ್ಲಾದಿಕಾರಿ, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ 
ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ 
ಅಥವಾ ಅಭಿವೃದ್ದಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24 ನೇ ಪ್ರಕರಣದ 
ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಹುದು. 

ಉಪವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಚಳ್ಳಕರೆ ಹೋಬಳಿ : ಕಸಬಾ ಗ್ರಾಮ :ಮೀರಾಸಾಬಿಹಳ್ಳಿ 
ಕ್ರ. | ವಿವರಣೆಯೊಂದಿಗೆ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೇ ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂ ಕ್ರಮಸಂಖ್ಯೆ ಗೇಣಿದಾರರ ಅಥವಾ ನಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದಾಜು ನಿರ್ಧರಣೆ 
ಅಥವಾ ನಿವೇಶನ ಹಿತಾಸಕ್ತಿ ಹೊಂದಿರುವ ಸ.ನಂ. ಸ.ನಂ. ಸ.ನಂ. ಸ.ನಂ. ವಿಸ್ತೀರ್ಣ ಆಕಾರ 
ಸಂಖ್ಯೆ ವ್ಯಕ್ತಿಯ ಹೆಸರು (ಎಗು) (ರೂ. ಪ್ರ 
1. ದ ಜಿ. ಹನುಮಂತಪ್ಪ ಬಿನ್‌ ಜಿ. ಹನುಮಂತಪ್ಪ ಬಿನ್‌ 45181 ಖುಷ್ಕಿ ಸ.ನಂ. 45/1 | ಸ.ನಂ 454 ಸ.ನಂ 44 ಸ.ನಂ. 45/2 1-03 0-72 
ಸಣ್ಣಪ್ಪ ಸಣ್ಣಪ್ಪ 
2; ದ ಜಿ. ಹನುಮಂತಪ್ಪ ಬಿನ್‌ ಜಿ. ಹನುಮಂತಪ್ಪ ಬಿನ್‌ 727 ಖುಷ್ಕಿ ಸ.ನಂ 72/8 ಸ.ನಂ.1 ಸ.ನಂ75 ಸ.ನಂ729 2-08 0-92 
ಸಣ್ಣಪ್ಪ ಸಣ್ಣಪ್ಪ 
ಬೆ - ಬೊಮ್ಮಣ್ಣ, ಸಣ್ಣ ಬೊಮ್ಮಣ್ಣ, ಸಣ್ಣ ಕರಿಯಪ್ಪ, 728 ಖುಷ್ಕಿ ಸ.ನಂ.77 | ಸ.ನಂ.727 | ಸ.ನಂ 76 | ಸ.ನಂ72/11 2-15 1-14 
ಕರಿಯಪ್ಪ ಶಿವಣ್ಣ ಬಿನ್‌ ಶಿವಣ್ಣ ಬಿನ್‌ ಕರಿಯಪ್ಪ 
ಕರಿಯಪ್ಪ 
4. ದ ಟಿ. ಸಿದ್ದಲಿಂಗಪ್ಪ ಬಿನ್‌ ಟಿ. ಸಿದ್ದಲಿಂಗಪ್ಪ ಬಿನ್‌ ನಿಂಗಪ್ಪ 78/4 ಖುಷ್ಕಿ ಸ.ನಂ.4 ಸ.ನಂ.77 ಸ.ನಂ.3 ಸ.ನಂ.2 0-20 0-16 
ನಿಂಗಪ್ಪ 
ಒಟ್ಟು 6-06 









































ಕೆ. ಅಮರ ನಾರಾಯಣ, 
ಪಿ.ಆರ್‌. 58 ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ. 





೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಅರ್ಜನೆ ಅಧಿನಿಯಮ 41) ರ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಆರ್‌(3)ಎಲ್‌ಎಕ್ಕೂಎಸ್‌ಆರ್‌ 10/ 2003-04, ದಿನಾಂಕ:13ನೇ ಫೆಬ್ರವರಿ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಸಾಗರ ತಾಲ್ಲೂಕು ಮಂಕಳಲೆ ಗ್ರಾಮದ ಸ.ನಂ.85/12 ರಲ್ಲಿ ವಿದ್ಯುತ್‌ ವಿತರಣಾ ವಿಸ್ತರಣಾ ಕೇಂದ್ರ ಸ್ಥಾಪಿಸುವ ಕುರಿತು ಈ 
ಕೆಳಕಂಡ ಜಮೀನುಗಳ ಭೂ ಸ್ವಾಧೀನತೆಯ ಸಲುವಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ. 

ಕರ್ನಾಟಕ ಅಧಿನಿಯಮ 1991 ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ:1894) ರ (1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 4(2)) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು 
ಭೂ ಸ್ವಾಧೀನಾಧಿಕಾರಿ ಹಾಗೂ ಸಾಗರ ಪ್ರಾಂತ್ಯಾಧಿಕಾರಿಗಳಿಗೆ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತದೆ. 

ಸದರಿ ನಿಯಮದ 3 (ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5 ರ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಭೂ ಸ್ವಾಧೀನಾಧಿಕಾರಿ ಹಾಗೂ 
ಪ್ರಾಂತ್ಯಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ಇವರನ್ನು ನೇಮಕ ಮಾಡಿದೆ. 

ಭೂಮಿಯಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಪ್ರಕಟಣೆಯು ಪ್ರಕಟವಾದ 30 ದಿವಸಗಳೊಳಗಾಗಿ ಅಥವಾ ಅದಕ್ಕೂ ಮುಂಚೆ, ಕರ್ನಾಟಕ 
ಅಧಿನಿಯಮ 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಭೂ ಸ್ವಾಧೀನಾಧಿಕಾರಿ ಹಾಗೂ 
ಪ್ರಾಂತ್ಯಾಧಿಕಾರಿಗಳು, ಸಾಗರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಭೂ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ 
ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇವಾರಿಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚಗಳನ್ನು ಅಥವಾ 
ಅಭಿವೃದ್ದಿಗಳನ್ನು ಅಂತಿಮವಾಗಿ ಭೂ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24 ನೇ ಪ್ರಕರಣದ ಏಳನೇ (ಖಂಡದ) 
ಉಪಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಸಾಗರ ಪ್ರಾಂತ್ಕಾಧಿಕಾರಿಗಳ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ : ಶಿವಮೊಗ್ಗ ತಾಲ್ಲೂಕು : ಸಾಗರ ಹೋಬಳಿ : ಆವಿನಹಳ್ಳಿ ಗ್ರಾಮ :ಮಂಕಳಲೆ 
ಕ್ರ. | ವಿವರಣೆಯೊಂದಿಗೆ ಖಾತೆದಾರರ / ಅನುಭವದಾರ ಅಥವಾ ಗೇಣಿದಾರ ಅಥವಾ ತರಹೆ ಸರ್ವೆ ನಂ ಚಿಕ್ಕುಬಂದಿ ಭೂಸ್ವಾಧೀನಪಡಿಸಿ 
ಸಂ. ಕ್ರ.ಸಂ. ಹಿತಾಸಕ್ತಿ ಹೊಂದಿರುವ ವ್ಯಕ್ತಿಯ ಹೆಸರು ಕೊಳ್ಳಬೇಕಾದ ಅಂದಾಜು 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈೆ 
1 2 3 4 5 6 7 8 9 10 11 
1 ಡಿ. ನಾರಾಯಣ ಭಟ್ಟ ದಿವಾಕರ ನಾಗಪ್ಪ ನಾರಾಯಣಪ್ಪ ಖುಷ್ಕಿ 85/12 ರೈಲ್ವೆ ರಸ್ತೆ 855ರ ಗಡಿ ಎಲೆಕ್ಟ್ರಿಕ್‌ 856ರ 1.30 0.20 
ರಾಮಪ್ಪ ಸುಬ್ರಾಯಪ್ಪ ದೇವರ ಭಟ್ಟ ಸಾವಿತ್ರಮ್ಮ ಪಟೇಲ್‌ ಡಿಪೋ ಜಾಗ ಗಡಿ 
ಸುಬ್ರಾಯ ಹಂಚಿನಮನೆ ನಾರಾಯಣ ವೆಂಕಟಗಿರಿಯಪ್ಪ ಪುಟ್ಟ 
ಜಿಲ್ಲಾಧಿಕಾರಿಗಳು 


ಪಿ.ಆರ್‌. 59 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


